ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಜಿ:ವರು 


131 

: ಶ್ರೀಯು.ಬಿ.ವೆಂಕಟೇಶ್‌ 
(ನಾಮನಿರ್ದೇಶನ) 

: 16.02.2022. 

: ತಂದಾಯ ಸಜಿವರು 


ಕ್ರ. R | 
ಸol_. ಪ್ರಶ್ನೆ ಉತ್ತರ 
ಅ) | ಬೆಂಗಳೂರು ನಗರ "ಜಿಲ್ಲೆ, ಬೆಂಗಳೂರು | ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ದಕ್ಕಿಣ 


ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, 
ಚಿಕ್ಕಲ್ಲಸಂದ್ರ ಗಾಮದ 
ಸ.ನಂ೦.7ರಲ್ಲಿರುವ ಕೆರೆಯ ಭೂ 
ಕಬಳಿಕೆಯಾಗಿರುವುದು ಸರ್ಕಾರದ 
ಗಮನಕೆ, “ಬಂದಿದೆಯೇ; ಬಂದಿದ್ದಲ್ಲಿ, 
ಎಷ್ಟು ಎಕರೆ ವಿಸೀರ್ಣದ ಭೂ 
ಕೆಬಳಿಕೆಯಾಗಿದೆ; 


ತಾಲ್ಲೂಕು, ಕೆಂಗೇರಿ ಹೋಬಳಿ, ಚಿಕ್ಕಲ್ಲಸಂದ್ರ 
ಗ್ರಾಮದ ಸ.ನಂ.76ರಲ್ಲಿ ಕಂದಾಯ ದಾಖಲೆಯಂತೆ 
ಸರ್ಕಾರಿ ಕೆರೆ ಜಮೀೀನಾಗಿದ್ದು ಒಟ್ಟು 12-26 ಎ/ಗು 
ವಿಸೀರ್ಣವಿರುತ್ತದೆ. ಪಹಣಿ ಕಲಂ 12(ಬಿರಲ್ಲಿ 
ಸರ್ಕಾರಿ ಕೆರೆ ಅಂಗಳವೆಂದು ನಮೂದಾಗಿದ್ದು ಹಾಲಿ 
ಕೆರೆ ಅಂಗಳವು ಬೃಹತ್‌ ಬೆಂಗಳೂರು ಮಹಾನಗರ 


ಪಾಲಿಕೆ ವ್ಯಾಪ್ತಿಯಲ್ಲಿದ್ದು ತೆರೆ ಅಸ್ತಿತ್ವ 
ಕಳೆದುಕೊಂಡಿರುತ್ತದೆ. ಸದರಿ ಜಮೀನಿನಲ್ಲಿ 
ಮನೆಗಳನ್ನು ನಿರ್ಮಿಸಿಕೊಂಡಿದ್ದ ಮೋಜಿಣಿದಾರರ 
ತಾಂತ್ರಿಕ ನಕ್ಲೆಯಂತೆ ಈ ಕೆಳಕಂಡಂತೆ 
ಹಂಚಿಕೆಯಾಗಿರುತ್ತದೆ. 
ಕ್ರ.ಸಂ. ಒತ್ತುವರಿ ವಿವರ ಎಸೀರ್ಣ 
1 [ನ ರಸ್ತೆ 1-34 
2 |ನರ್ಸ್ಷರಿ 0-33 
3 | ಬಿ.ಎಂ.ಟೆಸಿ. ಬಸ್‌ ನಿಲ್ದಾಣ 0-06 
4 ಖಾಸಗಿ ಒತ್ತುವರಿ (ಖಾಸಗಿ 4-27 
ಕಟ್ಟಡ ಹಾಗೂ ಮನೆಗಳು 
ನಿರ್ಮಾಣವಾಗಿರುವುದು) 
5 | ಖುಲ್ಲಾ ಪ್ರದೇಶ 5-06 
ಒಟ್ಟು 12-26 


ಈ ಪೈಕಿ ಶ್ರೀ ಎಂ. ವೆಂಕಟಿಸ್ಕಾಮಿ ಬಿನ್‌ ಲೇಟ್‌ 
ಮುನಿಯಪ್ಪ ಇವರು ಓ.ಎಸ್‌. ಸಂಖ್ಯೆ: 


"6338/2014ರಂತೆ-3-00.ಎಕರೆ- ಜಮೀನಿಗೆ ಡಿಕಿ:ಆದೇಶ 


ಪಡೆದಿದ್ದು, ಸಂಖ್ಯೆ: ಇ.ಎಕ್ಸ್‌. -ನ೦-3268/2014, 


ದಿನಾಂಕ: 20.02.2020ರ ಆದೇಶದಲ್ಲಿ “The Execution 


petition filed by the decree holder is partly 
allowed” ಎ೦ದು ಆದೇಶಿಸಲಾಗಿರುತ್ತದೆ. 


ಕ್ರ. 


ಸುಂ 


ಪ್ರಶ್ನೆ 


ಉತ್ತರ 


ಆ) 


ಭೂ ಕಬಳಿಕೆಯನ್ನು ತೆರವುಗೊಳಿಸಲು 
ಸರ್ಕಾರವು ಕೈಗೊಂಡಿರುವ 
ಪ್ರಮಗಳೇನು; ಬೂ ಕಬಳಿಕೆದಾರರ 
ವಿರುದ್ಧ ಸರ್ಕಾರ . ಮೊಕದ್ದಮೆ 
ದಾಖಲಿಸಿದೆಯೇ; ದಾಖಲಿಸದಿದ್ದಲ್ಲಿ 
ಕಾರಣಗಳೇಮ? 


ಮಾನ್ಯ ಕರ್ನಾಟಕ ಉಚ್ಚ್‌ ನ್ಯಾಯಾಲಯದ ರಿಟ್‌ 
ಅರ್ಜಿ ಸಂಖ್ಯೆ: 54377/2014ರ-: ದಿನಾಂಕ: 
16.02.2021ರ ಆದೇಶದಂತೆ ಅಳತೆ ಮಾಡಲಾಗಿದ್ದು, 
ಒತ್ತುವರಿದಾರರಿಗೆ ಆಕ್ಷೇಪಣೆ ಸಲ್ಲಿಸಲು 
ನಿಯಮಾನುಸಾರ ನೋಟಿಸ್‌ ನೀಡಲಾಗಿದ್ದು, 
ಒತ್ತುವರಿಯನ್ನು ತೆರವುಗೊಳಿಸಲು ಹಾಗೂ ಭೂ 
ಕಬಳಿಕೆದಾರರ ವಿರುದ್ದ ಮೊಕದ್ದಮೆ ದಾಖಲಿಸಲು 
ಕೆಮವಹಿಸಲಾಗುತ್ತಿದೆ. 


ಸ್‌ 
Gr ರಿ 
(ಆರ್‌.ಅಶೋಕ) 


ಕ೦ದಾಯ ಸಚಿವರು 


